ಕರ್ನಾಟಿಕ ವಿಧಾನ ಪರಿಷತ್ತು 


01 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1141 (1335) 

02 ಸದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

03 ಉತ್ತರಿಸುವ ದಿನಾಂಕ 21.12.2018 

04 ಉತ್ತರಿಸುವ ಸಚಿವರು :ಗೃಹ ಸಚಿವರು 

ಫ್ರ. ಪ್ರಶ್ನೆ ಉತ್ತರ 

ಸಂ. 

ಅ) ಬೆಂಗಳೂರು ನಗರದ ಮಾರತ್‌ಹಳ್ಳಿ, | ಹೌದು. ಬೆಂಗಳೂರು ನಗರದ ವೈಟ್‌ಫಿಲ್ಡ್‌ ವಿಭಾಗದ 
ಜಕ್ಕಸಂದ್ರ, ಸರ್ಜಾಪುರ, ಬೆಳ್ಳಂದೂರು, | ವ್ಯಾಪ್ತಿಗೆ ಒಳಪಡುವ ಮಾರತ್‌ಹಳ್ಳಿ, ಸರ್ಜಾಪುರ ರಸ್ತೆ, 
ದೇವರ ಬೀಸನಹಳ್ಳಿ, ಕಾಡು ಬೀಸನಹಳ್ಳಿ | ಬೆಳ್ಳಂದೂರು, ದೇವರ ಬೀಸನಹಳ್ಳಿ, ಕಾಡು 
ಮುಂತಾದ ಕಡೆಗಳಲ್ಲಿ ಅಕುಮವಾಗಿ ದೇಶ | ಬೀಸನಹಳ್ಳಿ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ 
ಪ್ರವೇಶಿಸಿ ವಾಸಿಸುತ್ತಿರುವ | ಅಕ್ರಮವಾಗಿ ವಾಸ ಮಾಡುತ್ತಿರುವ 
ಬಾಂಗ್ಗಾದೇಶಿಯರ ಕ್ಯಾಂಪ್‌ಗಳಿರುವುದು | ಬಾಂಗ್ಗಾದೇಶಿಯರನ್ನು ಗುರುತಿಸಲು ತಹಶೀಲ್ಮಾರ್‌ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕಚೇರಿಯ ಅಧಿಕಾರಿಗಳು ಹಾಗೂ ಬಿಬಿಎಂಪಿ 

ಅಧಿಕಾರಿಗಳನ್ನೊಳಗೊ೦ಡ ಸಭೆಯನ್ನು ದಿನಾಂಕ: 
04.01.2018ರಂದು ಉಪ ಪೊಲೀಸ್‌ ಆಯುಕ್ತರು, 
ವೈಟ್‌ಫಿಲ್ಲ ವಿಭಾಗದ ಕಚೇರಿಯಲ್ಲಿ ಸಭೆ ನಡಸಿ 
ಬಾಂಗ್ಲಾದೇಶಿಯರನ್ನು ಗುರುತಿಸಲು ಕ್ರಮ 
ಕೈಗೊಳ್ಳಲು ಸೂಕ್ತ ಸೂಚನೆಗಳನ್ನು 
ನೀಡಲಾಗಿರುತ್ತದೆ ಸರ್ಕಾರದ ಪತ್ರ ಸಂಖ್ಯೆ: 
ಓಇ/೧೭/ಪಿಬಿಡಿ/2015, ದಿನಾಂಕ: 01.01.2016ರ 
ಆದೇಶದಂತೆ, ಬೆಂಗಳೂರು ನಗರದ ಪೊಲೀಸ್‌ ಠಾಣಾ 
ವ್ಯಾಪ್ಲಿಯಲ್ಲಿ ಅಕ್ರಮವಾಗಿ ವಾಸವಿರುವ ಬಾಂಗ್ಗಾ 
ವಲಸಿಗರನ್ನು ಪತ್ತೆ ಹಚ್ಚಿ ಗಡಿಪಾರು ಮಾಡುವ 
ಸಲುವಾಗಿ Special Task Force ಅನ್ನು ರಚಿಸಿ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ಆ) ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿರುವ 
ಅಕ್ರಮ ವಲಸಿಗರಾದ ಬಾಂಗ್ಗಾದೇಶಿಗಳು 
ಸರ್ಕಾರದ ಸೌಲಭ್ಯಗಳನ್ನು ಅನಧಿಕೃತವಾಗಿ 
ಬಳಸುತ್ತಿದ್ದ ಇದಕ್ಕೆ ಯಾವುದೇ ರೀತಿಯ 
ತೆರಿಗೆ ಪಾಪವತಿಸುತ್ತಿಲ್ಲವಾದ್ದರಿಂದ 
ಕನ್ನಡಿಗರಿಗೆ ಅನವ್ಯಾಯವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇಂತಹ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 

- ಬಂದಿರುವುದಿಲ್ಲ. ಕಂಡುಬಂದಲ್ಲಿ ಸೂಕ್ತ 

ಇ) ಅಕ್ರಮವಾಗಿ ನೆಲೆಸಿರುವ ಕಾನೂನುಕ್ರಮ ಕೈಗೊಳ್ಳಲಾಗುವುದು. 

ಬಾಂಗ್ಗಾದೇಶಿಯರು ಸ್ನಳೀಯವಾಗಿ 


ಲಭ್ಯವಿರುವ ಶ್ರಮಜೀವಿ ಕೆಲಸಗಳನ್ನು 
ಕಡಿಮೆ ಕೂಲಿಗೆ ಮಾಡುತ್ತಿರುವುದರಿಂದ 
ಕನ್ನಡಿಗರಿಗೆ ಸಣ್ಣಪುಟ್ಟ ಕೆಲಸಗಳು 
ಲಭ್ಯವಾಗದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 


ಈ) 


ಅಕ್ರಮ ವಲಸಿಗರು ಬೆಂಗಳೂರಿನಲ್ಲಿ ನೆಲೆಸಿ 
ಕೊಲೆ ದರೋಡೆ ಮತ್ತಿತರ ಪ್ರಕರಣಗಳನ್ನು 
ನಡೆಸಿ ಬಳಿಕ ತಮ್ಮ ತವರಿಗೆ 
ಹೋಗುತ್ತಿರುವುದರಿಂದ ಹಲವಾರು ಕೊಲೆ 
ಪ್ರಕರಣಗಳು ಇದುವರೆಗೂ 
ಪತ್ತೆಯಾಗದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಅಕ್ರಮ ಬಾಂಗ್ಲಾ 
ವಲಸಿಗರ ಬಗ್ಗೆ ಸರ್ಕಾರದ ನಿಲುವೇನು? 


ಬೆಂಗಳೂರು ನಗರದ ಪೊಲೀಸ್‌ ಠಾಣೆಗಳಲ್ಲಿ ಕಳೆದ 
ಮೂರು ವರ್ಷಗಳ್ಲಿ ಅಪರಾಧ ಪ್ರಕರಣಗಳಲ್ಲಿ 
ಭಾಗಿಯಾಗಿರುವ ಬಾಂಗ್ಗಾದೇಶಿಯರ ವಿರುದ್ಧ ಒಟ್ಟು 
೩೭ ಪ್ರಕರಣಗಳನ್ನು ದಾಖಲಿಸಿದ್ದು, ಪೊಲೀಸ್‌ ಠಾಣಾ 
ವಿವರಗಳನ್ನು ಅನುಬಂಧ-ಅ ದಲ್ಲಿ ನೀಡಲಾಗಿದೆ. 


ವರ್ಷವಾರು ವಿವರ ಈ ಕೆಳಕಂಡಂತಿದೆ. 
ಪ್ರ.ಸಂ. ವರ್ಷ ದಾಖಲಾದ 
ಪ್ರಕರಣಗಳ ಸಂಖ್ಯೆ 
1 2016 16 
2 2017 6 
3 2018 15 
ಒಟ್ಟು 37 


ಸಂಖ್ಯೆ: ಒಇ 219 ಪಿಎ೦ಎಸ್‌ 2020 


I) 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು ನನ 


